ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಮದ್ಯ ಮಾರಾಟದಲ್ಲಿ ಅವ್ಯವಹಾರ ಮಾಡುತ್ತಿದ್ದರೂ ಅಬಕಾರಿ ಇಲಾಖೆ ಗಮನ ಹರಿಸದೇ ಇರುವ 
ಶುರಿತು 


ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 
1285 (1494) ಮಾನ್ಯ ಅಬಕಾರಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಾರವಾರ ಜಿಲ್ಲೆಯಲ್ಲಿ ವಿವಿಧ ಗ್ರಾಮಗಳಲ್ಲಿ /ಸ್ನಳಗಳಲ್ಲಿ ನಿಯಮ ಮೀರಿ ಎಂ.ಎಸ್‌.ಐ.ಎಲ್‌/ಸಿ.ಎಲ್‌ 
2-ಸಿ-7 ಮತ್ತು ಇತರ ಎಂ.ಆರ್‌.ಪಿ. ಅಂಗಡಿ / ಮೈನ್‌ ಶಾಪ್‌ಗಳು ಸರ್ಕಾರದ ಎಂ.ಆರ್‌.ಪಿ. ದರಕ್ಕಿಂತ 
ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಇದನ್ನು 
ತಡೆಗಟ್ಟಿಲು ಕೈಗೊಂಡ ಕ್ರಮಗಳೇನು ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಕಾರವಾರ ಜಿಲ್ಲೆಯಲ್ಲಿ ಎಂ.ಎಸ್‌.ಐ.ಎಲ್‌. ಮದ್ಯದ ಅಂಗಡಿಗಳಲ್ಲಿ ಪ್ರತಿ ಎಂ.ಆರ್‌.ಪಿ. ದರದ ಮೇಲೆ 
ಬಾಟಲಿಗೆ ಹೆಚ್ಚಿನ ದರ ವಸೂಲಿ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆಯೇ; ಕಾರವಾರ 
ಅಬಕಾರಿ ಇಲಾಖೆಯವರು ಎಷ್ಟು ಎ೦.ಎಸ್‌.ಐ.ಎಲ್‌. ವೈನ್‌ ಶಾಪ್‌ ಅಂಗಡಿಗಳ ಮೇಲೆ ಕೇಸುಗಳನ್ನು 
ದಾಖಲಿಸಿದೆ; (ಎಂ.ಎಸ್‌.ಐ.ಎಲ್‌. ಮದ್ಯದ ಅಂಗಡಿಗಳವಾರು, ತಾಲ್ಲೂಕುವಾರು, ದಿನಾಂಕದೊಂದಿಗೆ 
ಸಂಪೂರ್ಣ ವಿವರ ನೀಡುವುದು) 


(ಇ) ಜಿಲ್ಲೆಯ ಕೆಲವೊಂದು ತಾಲ್ಲೂಕುಗಳಲ್ಲಿ ಬಾರ್‌ ಲೈಸೆನ್ಸ್‌ ಹೊಂದಿರುವ ಮಾಲೀಕರು ತಮ್ಮಲ್ಲಿರುವ 
ಮದ್ಯವನ್ನು ಹಳ್ಳಿಗಳಲ್ಲಿ ಮಾರಾಟ ಮಾಡುತ್ತಿದ್ದರೂ, ಅಬಕಾರಿ/ಪೊಲೀಸ್‌ ಇಲಾಖೆಯವರು 
ಸ್ಪ೦ದಿಸದಿರುವುದು ಸರಿಯೇ; ಈ ಬಗ್ಗೆ ಸಂಬಂಧಿಸಿದವರ ಮೇಲೆ ಕಮಕ್ಯೆಗೊಳ್ಳುವರೇ; ಹಾಗೂ 
ಸಂಬಂಧಿಸಿದ ಬಾರ್‌ ಮಾಲೀಕರಿಗೆ ನೋಟೇಸ್‌ ಜಾರಿ ಮಾಡಿ ಹೊರಗಡೆ ಮದ್ಯ ಮಾರಾಟ ಕಂಡು 
ಬಂದಲ್ಲಿ, ಅವರ ಪರವಾನಗಿ ರದ್ದುಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದೇ; (ವಿವರ ನೀಡುವುದು) 


(ಈ) ಮದ್ಯ ಮಾರಾಟದಲ್ಲಿ ಪೈಟೋಗಳನ್ನು ತಪ್ಪಿಸಲು ಮತ್ತು ಜನರನ್ನು ವಂಚಿಸುವುದನ್ನು ತಪ್ಪಿಸಲು 
ಮದ್ಯದ ಮಾರಾಟ ದರವನ್ನು ಸಾರ್ವಜನಿಕರಿಗೆ ಬೋರ್ಡ್‌ಗಳಲ್ಲಿ ಹಾಕಬೇಕೆಂದು ಕಡ್ಡಾಯ ಮಾಡಲು 
ಸಾಧ್ಯವೇ? 


